ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


1371 
ಶ್ರೀ ಅರವಿಂದ ಕುಮಾರ. ಅರಳಿ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


ಉತ್ತರಿಸುವವರು 

ಕಸಂ ಪ್ರ್ನೆ 

(ಅ) ಬೀದರ್‌ ಜಿಲ್ಲೆಯಲ್ಲಿರುವ ಗ್ರಾಮ 
ಪಂಚಾಯತ್‌ ಆ ಭಿವೃದ್ಧಿ ಅಧಿಕಾರಿಗಳ 
ಸಂಖ್ಯೆಯೆಷ್ಟು; ಖಾಲಿಯಿರುವ 


(ಆ) 


(ಇ) 


ಪಿ.ಡಿ.ಓಗಳ ಸಂಖ್ಯೆ ಎಷ್ಟು; 


ಒಬ್ಬ ಪಿ.ಡಿ.ಓ. 2-4 ಪಂಚಾಯಿತಿಗೆ 


ಪ್ರಭಾರವಿರುವುದರಿಂದ ಜಿಲ್ಲೆಯ 
ಅಭಿವೃದ್ಧಿ ಕಾರ್ಯಗಳು 
ಕುಂಠಿತವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

ಬಂದಿದ್ದಲ್ಲಿ ಪಿ.ಡಿ.ಓ.ಗಳ ಮಕ 
ಮಾಡಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ; ಇಲ್ಲವಾದಲ್ಲಿ 


ಕಾರಣಗಳೇನು? 


Ri 


24-12-2021. 
ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಉತ್ತರ 


ಬೀದರ್‌ ಜಿಲ್ಲಯಲ್ಲಿರುವ ಗ್ರಾಮ ಪಂಚಾಯತ್‌ ಅಭಿವೃದ್ಧಿ 
ಅಧಿಕಾರಿಗಳ ಸಂಖ್ಯೆ — 145. 


: ಖಾಲಿಯಿರುವ ಗ್ರಾಮ ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳ 


ಸಂಖ್ಯೆ — 40. 


ಬಂದಿದೆ. 
ಬೀದರ್‌ ಯಲ್ಲ 40 ಗ್ರಾಮ ಪಂಚಾಯತಿಗಳಲ್ಲಿ 
say ಬಿವ ೈದ್ಧಿ ಅಧಿಕಾರಿಗಳ ಕೊರತೆಯಿದ್ದು, 
ಪಂಚಾಯತಿ a ಅಧಿಕಾರಿ ಹುದ್ದೆ ಖಾಲಿ ಇರುವ ಲ 
ಪಂಚಾಯತಿಗಳಲ್ಲಿ ಗೇಡ್‌ ಗಾಮ ಪಂಚಾಯತಿ 


ಕಾರ್ಯದರ್ಶಿ ನೌಕರರಿಗೆ ಸಹ ಅಭಿವೃದ್ಧಿ ಅಧಿಕಾರಿ 
ಪ್ರಭಾರ  ವಹಿಸಲಾಗನಿದೆ. ಒಂದು ವೇಳೆ ಗೇಡ್‌-1 ಗ್ರಾಮ 
ಪಂಚಾಯತಿ ಕಾರ್ಯುದರ್ಶಿ ಇರದಿದ್ದಲ್ಲಿ ಪಕ್ಕದ ಗ್ರಾಮ 
ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ 
ಹೆಚ್ಚುವರಿ ಪ್ರಭಾರ ವಹಿಸಲಾಗುತ್ತಿದೆ. 


ಪಂಚಾಯತಿ ಅಬಿ ದ್ಧಿ 
ಪಂಚಾಯತಿಯ ಮುಖ್ಯ 


ಅಧಿಕಾರಿ ವೃಂದಕ್ಕೆ ಜಿಲ್ಲಾ 

ಕಾರ್ಯನಿರ್ವಾಹಕ ಅಧಿಕಾರಿಯು 
ನೇಮಕಾತಿ ಪ್ರಾಧಿಕಾರವಾಗಿರುತ್ತಾರೆ.. ಆದುದರಿಂದ ಎಲ್ಲಾ 
ಜಿಲ್ಲೆಗಳ ಮುಖ್ಯ ರಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ 
ಪಂಚಾಯತ್‌ ಇವರಿಗೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ 
ಗೇಡ್‌-।1 ವೃಂದದ ರ್ದ ನೌಕರರು ಲಭ್ಯವಾದಂತೆ ಜೇಷ್ಠತೆ 
ಮತ್ತು ಅರ್ಹತೆ ಆಧೌರದ ಮೇಲೆ ಮುಂಬಡ್ತಿ ಮೂಲಕ ಭರ್ತಿ 
ಮಾಡಲು ನಿರ್ದೇಶನ ನೀಡಲಾಗಿದೆ. 


ಸಂಖ್ಯೆ: ಗ್ರಾಅಪ 456 ಗ್ರಾಪಂಅ 2021 


೯ p, 


(ಕೆ.ಎಸ್‌. ಈತ್ವರಪ್ಪ) 
ಗಾಮೀಣಾಭಿವೃದ್ದಿ ಮತ್ತು ಪಂ.ರಾಜ್‌ ಸಚಿವರು. 


